ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


2296 


ಶ್ರೀ ಎನ್‌.ಅಪ್ಪಾಜಿಗೌಡ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸಬೇಕಾದ ದಿನಾಂಕ: : 26.03.2021 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರ ಪ್ರಶ್ನೆ ಉತ್ತರ 
ಸಂ _ 
(ಅ) | ಮಣ್ಣಿನ ಫಲವತ್ತತೆಗೆ ಮಣ್ಣಿನ ಫಲವತ್ತತೆಗೆ ಸಂಬಂಧಿಸಿದಂತೆ ಕೃಷಿ ಭೂಮಿಯಲ್ಲಿ ಹೆಚ್ಚು 
ಸಂಬಂಧಿಸಿದಂತೆ ಕೃಷಿ ಭೂಮಿ | ಆಮ್ಲೀಯ ಅಂಶವನ್ನು ಮತ್ತು ಹೆಚ್ಚು ಲವಣಾಂಶದ' ಸವಾಲುಗಳನ್ನು 
ಗರಿಷ್ಟ ಸಮಸ್ಯೆಯನ್ನು ಎದುರಿಸುತ್ತಿರುವ ರಾಜ್ಯದ ಜಿಲ್ಲೆಗಳ ವಿವರಗಳು ಈ ಕೆಳಕಂಡಂತಿವೆ: 


4 
ಎದುರಿಸುತ್ತಿರುವ ಜಿಲ್ಲೆಗಳು 
ಯಾವುವು; 


ಕ್ರ ವಿವರ ಜಿಲ್ಲೆಗಳು 
ಸಂ | 

1 |ಹೆಚ್ಚು ಆಮ್ಲೀಯ ಮಣ್ಣು | ಉಡುಪಿ, ಉತ್ತರ ಕನ್ನಡ, 
(pH <.5.5).. .|ತಿವಮೊಗ್ಗ,. ದಕ್ಷಿಣ... ಕನ್ನಡ. 
ಕೊಡಗು, ಬೆಂಗಳೂರು 
ಗಾಮಾಂತರ ಮತ್ತು 

ಬೆಂಗಳೂರು ನಗರ. 
2. |ಹೆಚ್ಚು ಲವಣಾಂಶ | ಗದಗ, ವಿಜಯಪುರ, 
ಮಣ್ಣು (pಗೆ > 8.5) | ಕೊಪ್ಪಳ, ಬೆಳಗಾವಿ ಮತ್ತು 

: | ಬಾಗಲಕೋಟೆ. " 


(ಆ) 


ಈ ಜಿಲ್ಲೆಗಳಲ್ಲಿ 
ಫಲವತತೆ ಬಗೆ 
pe) ಇ [a § [] 
ಆರೋಗ್ಯ ಕಾರ್ಡ್‌ ಗಳನ್ನು ಎಷ್ಟು 
ಮಂದಿ ರೈತರಿಗೆ ವಿತರಿಸಲಾಗಿದೆ; 
ಜಿಲ್ಲಾವಾರು ಸಂಪೂರ್ಣ ವಿವರ 


ಮ 
ಮ 


& 


ನೀಡುವುದು) 


ಈ ಜಿಲ್ಲೆಗಳಲ್ಲಿ ಒಟ್ಟು 25,30,150 ಲಕ್ಷ ಮಣ್ಣಿನ ಫಲವತ್ತತೆ 


ಕಾರ್ಡ್‌/ಮಣ್ಣಿನ ಆರೋಗ್ಯ ಕಾರ್ಡ್‌ಗಳನ್ನು ವಿತರಿಸಲಾಗಿದ್ದು ಜಿಲ್ಲಾವಾರು, 
ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ನ 


ಜಿಲ್ಲೆಯಲ್ಲಿ ಮೂರು ಸ್ಥಾನಿಕ ಮಣ್ಣು 


(ಇ) | ಮಂಡ್ಯ ಜಿಲ್ಲೆಯಲ್ಲಿ 'ಸ್ಥಾಏಸಲಾದ ಮಂಡ್ಯ ಪರೀಕ್ಷಾ 
ಮಣ್ಣಿನ ಪರೀಕ್ಷಾ | ಪ್ರಯೋಗಾಲಯಗಳು (ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಮಂಡ್ಯ, ಕೃಷಿ 
ಪ್ರಯೋಗಾಲಯಗಳ ಸಂಖ್ಯೆ | ಕಾಲೇಜು, ಮಂಡ್ಯ) ಮತ್ತು ಒಂದು ಗ್ರಾಮಮಟ್ಟದ ಮಣ್ಣು ಪರೀಕ್ಷಾ 
ಎಷ್ಟು; (ತಾಲ್ಲೂಕುವಾರು ವಿವರ | ಪ್ರಯೋಗಾಲಯ ಸೇರಿದಂತೆ ಒಟ್ಟು ನಾಲ್ಕು ಮಣ್ಣು ಪರೀಕ್ಷಾ 
ನೀಡುವುದು) ಪ್ರಯೋಗಾಲಯಗಳನ್ನು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲ್ಲೂಕಿನಲ್ಲಿ 

ಸ್ಥಾಪಿಸಲಾಗಿದೆ. ' 

(ಈ) | ಕಳೆದ ಮೂರು ಷರ್ಷಗಳಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮಣ್ಗ ಪರೀಕ್ಷ 
ಮಂಡ್ಯ ಜಿಲ್ಲೆಯಲ್ಲಿ ಮಣ್ಣಿನ ಆಧಾರದ ಮೇರೆಗೆ ಮಣ್ಣು ಆರೋಗ್ಯ ಕಾರ್ಡ್‌ಗಳನ್ನು 5,80,604 ರೈತರಿಗೆ 
ಪರೀಕ್ಷಾ ಆರೋಗ್ಯ ಕಾರ್ಡ್‌ | ವಿತರಿಸಲಾಗಿದೆ. ತಾಲ್ಲೂಕುವಾರು ವಿವರಗಳು ಈ ಕೆಳಕಂಡಂತಿದೆ. 
ಗಳನ್ನು ಎಷ್ಟು ಮಂದಿ ರೈತರಿಗೆ | 
ವಿತರಿಸಲಾಗಿದೆ; (ತಾಲ್ಲೂಕು ತಾಲ್ಲೂಕು 2017-18 | 2018-19 | 2019-20 ಒಟ್ಟು 
ವಾರು ವಿವರ ನೀಡುವುದು.) ಮಂಡ್ಯ 38960 ೨844] 1268 | 98669 

ಮದ್ದೂರು. 32413 48619 968 | 82000 
ಮಳವಳ್ಳಿ 38931 58397 997 | 98325 
ಶ್ರೀರಂಗಪಟ್ಟಣ 12790 19184 2505 | 34479 
ಪಾಂಡವಪುರ 31369 47053 1050 | 79472 
ಕೆ.ಆರ್‌.ಪೇಟೆ ' 42030 63046 1879 | 106955 
ನಾಗಮಂಗಲ 31716 47515 1413 | 80704 

ಒಟ್ಟು 228209 342315 10080 580604 

(ಉ) | ಈ ಜಿಲ್ಲೆಯಲ್ಲಿ ಸಂಚಾರಿ ಮಣ್ಣಿನ ಮಂಡ್ಯ ಜಿಲ್ಲೆಯಲ್ಲಿ ಸಂಚಾರಿ ಮಣ್ಣಿನ ಪರೀಕ್ಷಾ 
ಪರೀಕ್ಷಾ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿರುವುದಿಲ್ಲ. ಅವುಗಳನ್ನು ಸ್ಥಾಪಿಸುವ 


ಪ್ರಯೋಗಾಲಯಗಳನ್ನು 
ಸ್ಥಾಪಿಸಲಾಗಿದೆಯೇ; ಹಾಗಿದ್ದಲ್ಲಿ 
ಅವುಗಳ ಸಂಖ್ಯೆ ಎಷ್ಟು 
ಇಲ್ಲದಿದ್ದಲ್ಲಿ, ಸ್ಥಾಪಿಸುವ 
ಉದ್ದೇಶ ಸರ್ಕಾರದ ಮುಂದೆ 
ಇದೆಯೇ? 


ಉದ್ದೇಶ ಸರ್ಕಾರ ಮುಂದೆ ಇರುವುದಿಲ್ಲ. 


ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಸಂಚಾರಿ ಸಸ್ಯ ಆರೋಗ್ಯ 

ಮು « 
ಚಿಕಿತ್ಸಾಲಯದ ಮೂಲಕ ಕೃಷಿ ಬೆಳೆಗಳಲ್ಲಿನ ಕೀಟ, ರೋಗ, ಕಳೆ, ಸಸ್ಯ 
ಹೋಷಕಾಂಶಗಳ ಕೊರತೆ ಮತ್ತಿತರ ತಾಂತ್ರಿಕ ಸಹಾಯವನ್ನು ಕ್ಷೇತ್ರ 


ಮಟ್ಟದಲ್ಲಿಯೇ ರೈತರಿಗೆ ಒದಗಿಸುವ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ:-ಕೃಇ 64 ಕೃಕೈೇಉ 2021 - 


2 
3 


rl 


ವಿಧಾನ ಪರಿಷತ್ತಿನ ಚುಕೆ; ಗುರುತಿಲ್ಲದ 


ಪ್ರಶ್ನೆ ಸ೦ಂಖ್ಯೆ:2296 


ಅನುಬಂಧ-1 


al 


ಜಿಲ್ಲೆ ಮಣ್ಣು ಆರೋಗ್ಯ ಕಾರ್ಡ್‌ ಗಳನ್ನು 
ಸಂ ವಿತರಿಸಲಾದ ರೈತರ ಸಂಖ್ಯೆ 
1 ಉಡುಪಿ 2,05,142 
2 ಉತ್ತರ ಕನ್ನಡ 1,56,669 . 
3 ಶಿವಮೊಗ್ಗ 2,14,077 
4 |ದಕ್ಷಿಣ ಕನ್ನಡ 1,57,582 
5 |ಕೊಡಗು 54730 
6 ಬೆಂಗಳೂರು ಗ್ರಾಮಾ೦ತರ 1,69,448 
7 ಬೆಂಗಳೂರು ನಗರ . 86,549 
8 ಗದಗ 1,63,508 
9 ವಿಜಯಪುರ 3,63,776 
10 [ಕೊಪ್ಪಳ 2,19,346 
11 |ಬೆಳಗಾವಿ ' 4,97,509 
12 ಬಾಗಲಕೋಟೆ 2,41,814 
ಒಟ್ಟು 25,30,150 


